pe ಕರ್ನಾಟಿಕ ವಿಧಾನ ಪರಿಷತ್ತು , 


1 ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯ. :26 

2 ಸದಸ್ಯರಹೆಸರು : ಡಾ.ವೈ.ಎ.ನಾರಾಯಣಸ್ವಾಮಿ (ಶಿಕ್ಷಕರ ಕ್ಷೇತ) 

3. ಉತ್ತರಿಸಬೇಕಾದ ದಿನಾಂಕ : 22-09-2020 
3 ಉತ್ತರಿಸಬೇಕಾದ ಸಚಿವರು : ಸಹಕಾರ ಸಚಿವರು 

ಪ್ರಶ್ನೆ ಉತ್ತರ 

ಕೋಲಾರ'. ಜಿಲ್ಲೆಯ ಕೇಂದ್ರ |. 

ಸ್ಥಾನವಾದ ಕೋಲಾರದಲ್ಲಿ 

ಎ.ಪಿ.ಎಂ.ಸಿ. . ಮಾರುಕಟ್ಟೆಯ 
 ವಿಸೀರ್ಣ ಬಹಳ ಚಿಕ್ಕದಾಗಿದ್ದು ಸರ್ಕಾರದ ಗಮನಕ್ಕೆ ಬಂದಿದೆ. 


ರೈತರು ಮತ್ತು ವ್ಯಾಪಾರಸ್ಕರು 
ತೊಂದರೆ ಅನುಭವಿಸುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಬಂದಿದಲ್ಲಿ, ಈ ಮಾರುಕಟ್ಟೆಯನ್ನು 
ವಿಸ್ತರಿಸಲು ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇನು: (ವಿವರಗಳನ್ನು 
1 ನೀಡುವುದು). 


' ಕೋಲಾರ ಕೃಷಿ ಉತ್ಪನ್ನ ಮಾರುಕಟ್ಟೆಯ 
ಪ್ರಾಂಗಣವನ್ನು ವಿಸ್ತರಿಸಲು ದಿನಾಂ೦ಕ:15-09-2020ರ 
ಸಮಿತಿ ಸಭೆಯ ನಿರ್ಣಯದಂತೆ ಕೋಲಾರ 
[ತಾಲ್ಲೂಕಿನ ಮಂಗಸಂದ್ರ ಗ್ರಾಮದ ಸರ್ವೇ ನಂ. 90 
ರಲ್ಲಿ ಅರಣ್ಯ ಇಲಾಖೆಗೆ ವರ್ಗಾಯಿಸಲಾದ 
ಜಮೀನಿನ ಹಷೈಕಿ 2930 ಎಕರೆ ಜಮೀನನ್ನು 
ಪಡೆಯಲು: ಜಿಲ್ಲಾಧಿಕಾರಿ, 


el 


ಕೋಲಾರ ಜಿಲ್ಲೆ, 


(ಸಂಖ್ಯೆ: ಸಿಒ 460 ಎ೦ಆರ್‌ಇ 2020) 


ಕೋಲಾರ ರವರಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. 


ಖಂ ನೊ 
(ಎಸ್‌.ಟಿ. ಸೋಮಶೇಖರ್‌) 
ಸಹಕಾರ ಸಚಿವರು 


